ಕರ್ನಾಟಕ ವಿಧಾನ ಪರಿಷತ್ತು 


ಸಂಖ್ಯೆ 


pe 1. 


3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವವರು 


1380 

ಶ್ರೀ ಹೆಚ್‌.ಎಂ. ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
23-09-2021 

ಮಾನ್ಯ ಮುಖ್ಯಮಂತ್ರಿಗಳು 


} ed 
& 


ಉತ್ತರ 


MN 


"ಅ | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿರುವ ವಿದ್ಯಾಸಂಸ್ಥೆಯ ಕಟ್ಟಡಗಳಿಂದ 
ಪೂರ್ಣ ಪ್ರಮಾಣದ ಆಸ್ತಿ ತೆರಿಗೆ 
ವಸೂಲಾತಿಗಾಗಿ ಬಿ.ಬಿ.ಎಂ.ಪಿ. ಕಾಯ್ದೆ, 
2020ರಲ್ಲಿ ಪ್ರತ್ಯೇಕವಾಗಿ ಜಾರಿಗೊಳಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದೆ, 


: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ 
ಸಂಬಂಧಿಸಿದಂತೆ ಹೊಸದಾಗಿ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ಅಧಿನಿಯಮ, 2020ನ್ನು 
ರಚಿಸಲಾಗಿದ್ದು, ಸದರಿ ಅಧಿನಿಯಮದ ಕಲ್ಲಂ 152 ಉಪ 
ಪ್ರಕರಣ (1)(ಐ)(ಬಿ)ಅಡಿಯಲ್ಲಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ 
ಸರ್ಕಾರಿ ಅಥವಾ ಸ್ಥಳೀಯ ಪ್ರಾಧಿಕಾರದ ಶೈಕ್ಷಣಿಕ 
ಸಂಸ್ಥೆಗಳಿಗೆ (Educational by 
Government or Local Authority educational 
institution) ಮಾತ್ರ ಆಸ್ತಿತೆರಿಗೆ ಪಾವತಿಯಿಂದ 
ವಿನಾಯಿತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಉಳಿದಂತೆ 
ಎಲ್ಲಾ ಸ್ವತ್ತುಗಳಿಗೆ ಪೂರ್ಣ ಪ್ರಮಾಣದ ಆಸ್ತಿತೆರಿಗೆಯನ್ನು 


purposes 


| ವಿಧಿಸಲಾಗುತಿದೆ. 


ಆ |ಬಂದಿದ್ದಲ್ಲಿ, ಕಳೆದ 2 ವರ್ಷಗಳಿಂದ 
ಕೋವಿಡ್‌-19 
ವ್ಯಾಪ್ತಿಯ ವಿದ್ಯಾಸಂಸ್ಥೆಯ ಮಾಲೀಕರ ಆರ್ಥಿಕ 
ಸಂಕಷ್ಟ ಅನುಭವಿಸುತ್ತಿರುವುದರಿಂದ, ಈ 
ಪತ್ಯೇಕವಾಗಿ ಜಾರಿಗೊಳಿಸಿರುವ ಕಾಯ್ದೆಯನ್ನು 


ವಾಪಸ್ಸು ಪಡೆದು ಈ ಹಿಂದಿನಂತೆ ಆಸ್ತಿ ತೆರಿಗೆ 


ಸಂಕಷ್ಟದಿಂದ ಬಿ.ಬಿ.ಎಂ.ಪಿ. ' 


ಪಾವತಿಸಲು ವಿನಾಯಿತಿ ನೀಡಲು ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ? (ವಿವರ. 
ನೀಡುವುದು) ' 


ಅಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ 


py 


ಪ್ರಸ್ತುತ 
ಇರುವುದಿಲ್ಲ. 


ಸಂಖ್ಯೆ: ನಅಇ 108 ಬಿಬಿಎಸ್‌ 2021(ಇ) 


Le 
(ಬಸವರಾಜ ಬೊಮ್ಮೌಯಿ) ” 
ಮುಖ್ಯಮಂತ್ರಿ 


